ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾ೦ಕ: 09-03-2021 ಪ್ರಶ್ನೆ ಸ೦ಖ್ಯೆ: 725(838) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಪಿ. ಆರ್‌. ರಮೇಶ್‌( ನಾಮನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 09-03-2021 


ಉತ್ತರಿಸುವ ಸಚಿವರು: ಮಾನ್ಯ ಸಣ್ಣ ಕೈಗಾರಿಕೆ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ 
ಸಚಿವರು 


ವಿಷಯ:  ಅಲಂಬಿಕ್‌ ಗ್ಲಾಸ್‌ ಕಾರ್ಬಾನೆ ನಿರ್ಮಾಣಕ್ಕೆ ಸರ್ಕಾರದಿಂದ ಭೂಮಿ ಮಂಜೂರು ಕುರಿತು 


(ಅ) ಮಹದೇವಪುರ ವಿಧಾನಸಭಾ ಕೇತ್ರದ ವ್ಯಾಪ್ತಿಯಲ್ಲಿ ಇರುವ ಅಲಂಬಿಕ್‌ ಗ್ಲಾಸ್‌ 
ಕಾರಾನೆ ನಿರ್ಮಾಣಕ್ಕಾಗಿ ಸರ್ಕಾರದಿಂದ (ಕೆ.ಐ.ಎ.ಡಿ.ಬಿ) ಭೂಮಿಯನ್ನು ಮಂಜೂರು 
ಮಾಡಲಾಗಿದೆಯೇ; ಮಾಡಿದ್ದಲ್ಲಿ, ಎಷ್ಟು ಎಕರೆ ಭೂಮಿಯನ್ನು ಸರ್ಕಾರ ಮಂಜೂರು 
ಮಾಡಲಾಗಿದೆ; (ಬಿವರ ನೀಡುವುದು) 


(ಆ) ಈ ಹಿಂದೆ ಸದರಿ ಕಾರಾನೆಯು ತನ್ನ ಕಾರ್ಮಿಕರ ಶ್ರೇಯೋಬಿವೃದ್ದಿಯ ಪರವಾಗಿ 
ಕಾರ್ಮಿಕರಿಗೆ ವಾಸಿಸಲು ಮನೆ ಕಟ್ಟೆ ಕೊಡುವ ಉದ್ದೇಶದ ಸಲುವಾಗಿ ಸರ್ಕಾರದಿಂದ 
ಭೂಮಿಯನ್ನು ಮಂಜೂರು ಮಾಡಿಸಿಕೊಂಡಿದೆಯೇ; ಮಾಡಿಸಿಕೊಂಡಿದ್ದಲ್ಲಿ, ಸಂಪೂರ್ಣ 
ವಿವರ ನೀಡುವುದು; 


(ಇ) ಕಾರ್ಮಿಕರಿಗೆ ಮನೆ ಕಟ್ಟೆ ಕೊಡುವ ಉದ್ದೇಶದ ಸಲುವಾಗಿ ಸರ್ಕಾರದಿಂದ ಜಮೀನು 
ಪಡೆದು ಅನಂತರದಲ್ಲಿ ಬೇರೆ ಉದ್ದೇಶಕ್ಕಾಗಿ ಭೂಮಿಯನ್ನು ಬಳಸಿಕೊಂಡಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, ಸರ್ಕಾರದ ಕ್ರಮವೇನು? (ವಿವರ 
ನೀಡುವುದು) 


(ಊ) ಈ ಕುರಿತು ಸರ್ಕಾರದ ಸುಧಾರಣೆಯ ಕ್ರಮವೇನು? (ವಿವರ ನೀಡುವುದು) 


